ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


. ಉತ್ತರಿಸುವ ದಿನಾಂಕ 


1578 | 
ಡಾ: ಚಂದ್ರಶೇಖರ್‌ ಬಿ. ಪಾಟೀಲ್‌ (ಪದವೀಧರರ ಕ್ಷೇತು 


24-09-2021. 


ಉಪಯೋಗಿಸುವುದು 
ಬಾಹಿರವಲ್ಲವ; ಈ 


ಕಾನೂನು 
ರೀತಿ 


ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 
33] ಪ್ರಾ | 7 
(ಅ) | ಚಿಂಗಳೊರು ನಗರ ``ಜಿಲ್ಲೆಯ | ಬೆಂಗಳೊರು `ನೆಗರ ಜಿಲ್ಲೆ `ಚೆಂಗಳೊರು "ಉತ್ತರ ತಾಲ್ಲೂಕಿನ () 
ಬೆಂಗಳೂರು ಉತ್ತರ ತಾಲ್ಲೂಕಿನಲ್ಲಿ | ಲಕ್ಷ್ಮೀಪುರ (2) ಶ್ರೀಕಂಠಪುರ (3) ಚಿಕ್ಕಬಿದರಕಲ್ಲು ಗ್ರಾಮ 
ಪುರಸಭೆ ಮತ್ತು ಬೃಹತ್‌ | ಪಂಚಾಯಿತಿಗಳು ಮಾದನಾಯಕನಹಳ್ಳಿ ನಗರಸಭೆಗೆ 
ಬೆಂಗಳೂರು ಮಹಾನಗರ ಸೇರ್ಪಡೆಯಾಗಿರುತ್ತವೆ. k 
ಪಾಲಿಕೆಗೆ ಪರಿವರ್ತಿತವಾದ | (1) ಚಿಕ್ಕಬಾಣಾವರ ಮತ್ತು ಸೋಮಶೆಟ್ಟಿಹಳ್ಳಿ (ಲಕ್ಷ್ಮೀಪುರ ಗ್ರಾಮ 
ಗ್ರಾಮ ಪಂಚಾಯಿತಿಗಳೆಷ್ಟು | ಹೊರತುಪಡಿಸಿ ಉಳಿದ 5 ಗ್ರಾಮಗಳು) ಚಿಕ್ಕಬಾಣಾವರ ಪುರಸಭೆಗೆ 
ಸದರಿ ಗ್ರಾಮ ಪಂಚಾಯಿತಿಗಳು | ಸೇರ್ಪಡೆಯಾಗಿರುತ್ತವೆ. 
ಹಸ್ತಾಂತರವಾದ ದಿನಾಂಕ 
ಯಾವುವು; (ಗ್ರಾಮ | ಸದರಿ ಗ್ರಾಮ ಪಂಚಾಯಿತಿಗಳು ಪುರಸಭೆ/ ನಗರಸಭೆಗೆ 
ಪಂಚಾಯಿತಿವಾರು, . ಗ್ರಾಮವಾರು | ಹಸ್ತಾಂತರವಾದ ದಿನಾಂಕ ಈ ಕೆಳಕಂಡಂತೆ ಇರುತ್ತವೆ. 
ಪ್ರತ್ಯೇಕವಾಗಿ ವಿವರವನ್ನು i 
ನೀಡುವುದು) | 07.07.2021 
16.07.2021 
23.07.2021 y 
| 28.06.2021 
(ಆ) ಸದರಿ ಪಂಚಾಯಿತಿಗಳು 
ಹಸ್ತಾಂತರವಾದ ನಂತರವೂ ಇ- 
ಸತು ಲಾಗಿನ್‌ | ಸರ್ಕಾರದ ಪತ್ರ ಸಂಖ್ಯೆ ಗ್ರಾಅಪ 99 ಇ-ಆಡಳಿತ 2021 
ರೆದುಗೊಳಿಸದಿರುವುದು ದಿನಾಂಕ:09-09-2021 ರಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಾಗಿ 
ಸ ಸರ್ಕಾರದ ಗಮನಕಿ | ಪರಿವರ್ತಿಸಲಾಗಿರುವ ಗ್ರಾಮ ಮತ್ತು ಗ್ರಾಮ ಪಂಚಾಯತಿಗಳನ್ನು 
ಬಂದಿದೆಯೇ; ಲಾಗಿನ್‌ | ಪಂಚತಂತ್ರ, ಇ-ಸ್ಪತ್ತು ಮತ್ತು ಗಾಂಧಿ' ಸಾಕ್ಷಿ ಕಾಯಕ ತಂತ್ರಾಂಶಗಳಲ್ಲಿ 
ರದ್ದುಗೊಳಿಸದಿರಲು ತೆಗೆದು ಹಾಕಿ ಸಂಬಂಧಪಟ್ಟ | ಗ್ರಾಮ ಪಂಚಾಯತಿಗಳ 
ಕಾರಣಗಳೇನು; ಲಾಗಿನ್‌ | ಮಾಹಿತಿಯನ್ನು ಸAಃಂhಃ೪e ರಲ್ಲಿ ಇಡಲು ಹಿರಿಯ ತಾಂತ್ರಿಕ 
ರದ್ದುಗೊಳಿಸಲು ಸರ್ಕಾರ | ನಿರ್ದೇಶಕರು, ಎನ್‌.ಐ.ಸಿ. ರವರಿಗೆ ತಿಳಿಸಲಾಗಿದೆ. 
ಕೈಗೊಂಡ ಕ್ರಮವೇನು; 
(ಇ) | ಹಸ್ತಾಂತರವಾದ'ನಂತರ`ಇ-ಸ್ಪತ್ತು 
ತಂತ್ರಾಂಶದಲ್ಲಿ ತಿದ್ದುಪಡಿ 
ರದ್ದುಪಡಿಸಿದ್ದು, ಅನುಮೋದನೆ ಇರುವುದಿಲ್ಲ. 
ನೀಡಿದ ಆಸ್ತಿಗಳ ಸಂಖ್ಯೆಯೆಷ್ಟು; 
(ಪಂಚಾಯಿತಿವಾರು, ಗ್ರಾಮವಾರು 
ವಿವರ ನೀಡುವುದು) 
(ಈ) | ಹೆಸ್ತಾಂತರವಾದ್‌ ನಂತರವೂ `ಇ- |ಹಸ್ತಾಂತೆರವಾದ ನಂತರೆ ಧ-ಸ್ಪತ್ತು ತಂತ್ರಾಂಶವನ್ನು 


ಲಾಗಿನ್‌ | ಉಪಯೋಗಿಸಿರುವುದಿಲ್ಲ. 


ಕಾನೊನು ಬಾಹಿರವಾಗಿ ಲಾಗಿನ್‌ 
ಉಪಯೋಗಿಸಿದ ಅಧಿಕಾರಿಗಳ 
ಮೇಲೆ ಸರ್ಕಾರ ಕೈಗೊಂಡ 


"| ಕ್ರಮವೇನು; 


(ಉ) 


HR 


ಸದರಿ ಪರಿವರ್ತಿತ ಗ್ರಾಮ 
ಪಂಚಾಯಿತಿಗಳ ಎಷ್ಟು ಆಸ್ಪಿಗಳು 
ಕಾರ್ಯನಿರ್ವಾಹಕ ಅಧಿಕಾರಿಗಳ 
ಮತ್ತು ಪಿ.ಡಿ.ಓ. ಲಾಗಿನ್‌ನಲ್ಲಿ 
ಬಾಕಿಯಿವೆ; ಸದರಿ ಬಾಕಿಯಿರುವ 
ಆಸ್ತಿಗಳ ಇ-ಸ್ವತ್ತು ವಿತರಣೆಗೆ 
ಸರ್ಕಾರ ಕೈಗೊಂಡ ಕ್ರಮವೇನು? 


ಬಾಕಿ ಇರುವುದಿಲ್ಲ. 


ಸಂ. 'ಗ್ರಾಅಪೆ365 ಗ್ರಾಪಂಅ 202] 


ಗ್ರಾಮೀಣಾಭಿವ್ಯ 


ಮತ್ತು ಪಂ.ರಾಜ್‌ ಸಚಿವರು. 


ಕೆ.ಎಸ್‌. ಈಶ್ವರಪ್ಪ 
ಗ್ರಾಮೀಣಾಭಿವೃದ್ಧಿ ಮತ್ತು 


ಪಂಚಾಯತ್‌ ರಾಜ್‌ ಸಚಿವರು 


